ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


1888 


J 
2: ಮಾನ್ಯ ಸದಸ್ಯರ ಹೆಸರು ಶ್ರೀ ದಿನೇಶ್‌ ಗೂಳಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 
3. ಉತ್ತರಿಸಬೇಕಾದ ದಿನಾಂಕ 15.03.2022 
4. ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
ಕ. [ಪಶ್ನೆ ಉತರ 
ಸಂ 
(ಅ) | ಕಳೆದ 5 ವರ್ಷಗಳಲ್ಲಿ |ದಿ ಮೈಸೂರು ಷುಗರ್‌ ಕಂಪನಿ ಲಿ, ಮಂಡ್ಯ ಈ ಕಂಪನಿಗೆ ಕಳೆದ 5 ವರ್ಷಗಳಲ್ಲಿ 
ಮೈಸೂರು ಸಕ್ಕರೆ | ಒಟ್ಟು 11 ಮಂದಿ ಐ.ಎ.ಎಸ್‌. ಅಧಿಕಾರಿಗಳನ್ನು ವ್ಯವಸ್ಮಾಪಕ ನಿರ್ದೇಶಕರನ್ನಾಗಿ 
ಕಾರ್ಲಾಸೆಗೆ ಎಷ್ಟು | ನಿಯೋಜಿಸಲಾಗಿದ್ದು, ವಿವರಗಳು ಈ ಕೆಳಕಂಡಂತಿವೆ. ' 
ಅಧಿಕಾರಿಗಳನ್ನು 
ವ್ಯವಸ್ಥಾಪಕ ಫೆ | ಹೆಸರು ಅವಧಿ 
ನಿರ್ದೇಶಕರನ್ನಾಗಿ ಸಂ. ಸನ ದಿವಾಂಕದಿಂದ | ದಿನಾಂಕದವರೆಗೆ 
ನೇಮಿಸಲಾಯಿತು; 1 [ಡಾ।]ಜಿಸಿ. ಪ್ರಕಾಲ್‌ 24.12.2016 23.10.2017 
ಅವರ 2. ಡಾ|| ಏಲ.ಎನ್‌. ಅಜಯ್‌ ನಾಗಭೂಷಣ್‌ | 23.10.2017 17.01.2019 
ಕಾರ್ಯನಿರ್ವಹಣೆ 3. _|ಡಾ।್ಗಕೆವಿ"ತ್ರಿಲೋಕಚಂದ್ರು ' - (17012019 - [07.02.2019 
ಅವಧಿಯ ವಿವರಗಳನ್ನು [14 ಡಾ॥ರೇಜು 07.02.2019 16.02.2019 
'ಒದಗಿಸುವುದು; 5. | ಡಾ।ಕೆ.ವಿ. ತ್ರಿಲೋಕಚಂದ್ರ 16.02.2019 16.03.2019 
' 6. |ಶ್ರೀಕೆಜಿ. ಶಾಂತಾರಾಂ 16.03.2019 01.06.2020 
7 | ಶ್ರೀಪಿ. ವಸಂತಕುಮಾರ್‌ 1 01.06.2020 14.07.2020 
omen sn |8| ಡಾ|]ಬಿ ಆರ್‌. ಮಮತ. ಎಎ | 14.07.2020. 130072020 
9 | ಡಾ|| ಹೆಚ್‌.ಎನ್‌. ಗೋಪಾಲಕೃಷ್ಣ 30.07.2020 19.04.2021 
10. | ಶ್ರೀಜಿ.ಎನ್‌ ಶಿವಮೂರ್ತಿ 21.06.2021 30.09.2021 
11. | ಡಾ। ಹೆಚ್‌.ಎನ್‌. ಗೋಪಾಲಕೃಷ್ಣ 01.11.2021 ಇಲ್ಲಿಯವರೆಗೆ 
(ಆ) | ಕನಿಷ್ಠ 3 ವರ್ಷಗಳ |ಆಡಳಿತಾತ್ತಕ ಕಾರಣಗಳಿಂದ ಅಧಿಕಾರಿಗಳನ್ನು ಒಂದು ಹುಡೆಯೆಂದ 
ಕಾಲ ವ್ಯವಸ್ಥಾಪಕ | ಮತ್ತೊಂದು ಹುದ್ದೆಗೆ ವರ್ಗಾಯಿಸಲಾಗುತ್ತಿದೆ. ಮೈಸೂರು ಸಕ್ಕರೆ ಕಾರ್ಬಾನೆಯ 
ನಿರ್ದೇಶಕರು ಒಂದೇ ಕಡೆ | ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ. ಕರ್ತವ್ಯ ನಿರ್ವಹಿಸುತ್ತಿರುವ 
ಕಾರ್ಯನಿರ್ಪಹಿಸುವುದ ಅಧಿಕಾರಿಯನ್ನು ಕನಿಷ್ಠ ಮೂರು ವರ್ಷ ಒಂದೇ ಕಡೆ ಕಾರ್ಯನಿರ್ವಹಿಸಲು 
ರಿಂದ ಕಾರ್ಬ್ಜಾನೆಯ ಬಗ್ಗೆ | ನಿಯೋಜಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 
ಸಂಪೂರ್ಣ ಮಾಹಿತಿ 
| ಹೊಂದಿದವರಾಗಿದ್ದು, 
ಅವರನ್ನು 6 ತಿಂಗಳಿಂದ 
ಒಂದು ವರ್ಷದೊಳಗಾಗಿ 
ವರ್ಗಾವಣೆ ಮಾಡಿದರೆ 
ಕಾರ್ಬಾನೆ ಆಡಳಿತ 
ಯಂತ್ರದ ಮೇಲೆ 
ಪರಿಣಾಮ 
ಬೀರಲಿರುವುದರಿಂದ 
ಅವರ ಸೇವೆಯನ್ನು 
ಕನಿಷ್ಠ ಮೂರು ವರ್ಷ 
ಒಂದೇ ಕಡೆ. 
"ಕಾರ್ಯನಿರ್ವಹಿಸುವ 
ಬಗ್ಗೆ ಸರ್ಕಾರ 
ಯೋಚಿಸಿದೆಯೇ? 


-2- 


(ಇ) | ಸಕ್ಕರೆ ' ಕಾರ್ಲಾನೆ 
ಉತ್ಕನ್ವಗಳಲ್ಲಿ ಒಂದಾದ 
ಎಥೆನಾಲ್‌ ತಯಾರಿಕಾ ಘಟಿಕ 


ದಿ ಮೈಸೂರು ಷುಗರ್‌ ಕಂಪನಿ ಲಿ, ಮಂಡ್ಯ - ಈ ಕಾರ್ಬಾನೆಯನ್ನು 
ಸಹ - ವಿದ್ಯತ್‌ ಘಟಕ, ಡಿಸ್ಥಿಲರಿ ಘಟಕ ಮತ್ತು ಎಥೆನಾಲ್‌ 


'ಘಟಕೆಗಳನ್ನು `` ಒಳಗೊಂಡು 2022-23ನೇ ಹಂಗಾಮಿನಿಂದ 


ಪ್ರಾರಂಬಿಸುದರಿಂದ ಪುನಶ್ನೇತನಗೊಳಿಸಲು ದಿನಾಂಕ: 18.10.2021ರಂದು ಮಾನ್ಯ 
ಕಾರ್ಬಾನೆಗೆ ಲಾಭ ಹಾಗೂ [ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ 
ರೈತರಿಗೆ ತೀರ್ಮಾನವಿಸಲಾಗಿರುತ್ತದೆ. ಅದರಂತೆ ಸದರಿ ಕಾರಾನೆಯನ್ನು 
ಉಪಯುಕವಾಗುವುದರ ಬಗ್ಗೆ, ಪುನಶ್ನೇತನಗೂಳಿಸುವ ಸಂಬಂಧ ತಾಂತ್ರಿಕ ವರದಿಯನ್ನು ಪಡೆಯಲು 
ಸರ್ಕಾರ ಚಿಂತಿಸಿದೆಯೇ? ಕ್ರಮವಹಿಸಲಾಗುತಿದೆ. 


ಸಂಖ್ಯೆ: ಸಿಐ72 ಸಿಓಒಎಫ್‌ 2022 


ಕನು 


ಜ್ರಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


